ಕರ್ನಾಟಕ 


ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ 


ಲ್ಲದ ಪ್ರಶ್ನೆ ಸಂಖ್ಯೆ 


ರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


108 

ಶ್ರೀ ಕೆ. ಗೋವಿಂದರಾಜ್‌ 

(ವಿಧಾನ ಸಭೆಯಿಂದ ಚುನಾಯಿತರಾದವರು) 
21.09.2020 


ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ 


ಹಾಗೂ ಸಕಾಲ ಸಚಿವರು 


ಶಿಕ್ಷಣ 


ಉತ್ತರ 


ವರ್ಷದಂತೆ ಏಪ್ರಿಲ್‌ ಮತ್ತು ಮೇ ಮಾಹೆಗಳಿಗೆ ವೇತನ 
ಪಾವತಿಸಲು ಬರುವುದಿಲ್ಲ. 2020-21ನೇ ಸಾಲಿನಲ್ಲಿ ಜೂನ್‌, | 
ಜುಲೈ ಮತ್ತು ಆಗಸ್ಟ್‌ -2020ರ ಮಾಹೆಗಳಿಗೆ ಮಧ್ಯಾಹ್ನ ಉಪಹಾರ 
ಯೋಜನೆಯಡಿ ಕರ್ತವ್ಯ ನಿರ್ವಹಿಸುತ್ತಿರುವ 1,17,999 ಅಡುಗೆ 
ಸಿಬ್ಬಂದಿಗಳಿಗೆ 03 ತಿಂಗಳ ಸಂಭಾವನೆ ರೂ 9345.76 ಲಕ್ಷಗಳನ್ನು 
ಸರ್ಕಾರದ ಆದೇಶ ಸಂಖ್ಯೆ: ಇಪಿ 20 ಎಂಎಂಎಸ್‌ ದಿನಾಂಕ: 
20-08-2020 ರನ್ತಯ ರಾಜ್ಯ ಎಲ್ಲಾ ಜಿಲ್ಲಾ ಪಂಚಾಯತಿಗಳಿಗೆ 
ಬಿಡುಗಡೆ ಮಾಡಲಾಗಿದೆ. 


[3ಸಂ] ಪತ್ನಿ 
| ಅ) ರಾಜ್ಯದಲ್ಲಿ ಮಧ್ಯಾಹ್ನದ ಬಿಸಿಯೂಟ (Midday | ಪ್ರತಿ 
| | Meal) ಕಾರ್ಯಕ್ರಮದಡಿ ಕೆಲಸ 
| ನಿರ್ವಹಿಸುತ್ತಿರುವ ನೌಕರರಿಗೆ ಕಳೆದ ಏಪ್ರಿಲ್‌ 
| | 
| | ತಿಂಗಳಿನಿಂದ ಸಂಬಳ ನೀಡದಿರುವುದು ನಿಜವೇ; 
| 
i 
|| 
|ಈ) ಈ ಅರೆಕಾಲಿಕ ನೌಕರರ ಸಂಬಳ ತಿಂಗಳಿಗೆ ರೂ 


2600/- ರಿಂದ 2700/- ಆಗಿದ್ದು, ಕೋವಿಡ್‌- 


| 


ಕೋವಿಡ್‌-।9ರ  ಐಸೋಲೇಷನ್‌ ಕೇಂದ್ರಗಳಲ್ಲಿ ಮಧ್ಯಾಹ್ನ 


ಆರೋಗ್ಯ ಭತ್ಯೆ ಹಾಗೂ ಪಿಂಚಣಿ ಸೌಲಭ್ಯ 


ಸರ್ಕಾರ (ವಿವರ 


ನೀಡುವುದು) 


ಕಮವೇನು? 


ಕೈಗೊಂಡ 


19ರ  ಐಸೋಲೇಷನ್‌ ಕೇಂದ್ರಗಳಲ್ಲಿ ಕೆಲಸ | ಬಿಸಿಯೂಟದ ನೌಕರರು ಕಾರ್ಯ ನಿರ್ವಹಿಸಿರುವ ಬಗ್ಗೆ ಶಿಕ್ಷಣ 
ನಿರ್ವಹಿಸಿದ್ದು, ವಿದ್ಯಾರ್ಥಿಗಳಿಗೆ ಆಹಾರ | ees ಮಾಹಿತಿಯಿಲ್ಲ. ಈ ಬಗ್ಗೆ ಆಯಾ ಜಿಲ್ಲಾಧಿಕಾರಿಗಳು 
ಪದಾರ್ಥಗಳ ಕಿಟ್‌ ಗಳನ್ನು ಹಂಚಿಕೆ ಮಾಡಿದ್ದರೂ | ಸೂಕ್ತ ಪ್ರಾಧಿಕಾರಿ ಆಗಿರುತ್ತಾರೆ. 

ಇವರುಗಳಿಗೆ ಮಿಡ್‌ ಡೇ ಸಂಬಳವನ್ನಾಗಲೀ 

ಅಥವಾ ಲಾಕ್‌ ಡೌನ್‌ ಸಂಬಂಧದ 

ಪರಿಹಾರವನ್ನಾಗಲೀ ನೀಡಿಲ್ಲದಿರುವುದಕ್ಕೆ 

| ಕಾರಣಗಳೇನು: (ವಿವರ ನೀಡುವುದು) | 

| ಇವರುಗಳನ್ನು ಪೂರ್ಣಕಾಲಿಕ ನೌಕರರೆಂದು | ಮಧ್ಕಾಹ್ನ ಉಪಹಾರ ಯೋಜನೆಯಡಿ ಅಡುಗೆ ಸಿಬ್ಬಂದಿಗಳನ್ನು 
ಪರಿಗಣಿಸಿ ಕನಿಷ್ಟ ಸಂಬಳ. ಸೇವಾ ಭದ್ರತೆ, | ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಅಡುಗೆ 


ದೊರಕಿಸಿಕೊಡುವುದು ಮುಖ್ಯವಾಗಿದ್ದು. ಈ ಬಗ್ಗೆ | 


ಸಿಬ್ಬಂದಿಗಳು ಶಾಲೆಯಲ್ಲಿ ಪೂರ್ಣಕಾಲಿಕವಾಗಿ ಕೆಲಸ ನಿರ್ವಹಿಸದ 
ಸದರಿ ಸಿಬ್ಬಂದಿಗಳಿಗೆ ಗೌರವ ಸಂಭಾವನೆಯನ್ನು 
ಆದುದರಿಂದ ್ಸಿ 
| ಪೂರ್ಣಕಾಲಿಕ ನೌಕರರೆಂದು ಪರಿಗಣಿಸಿ ಕನಿಷ್ಠ ವೇತನ, ಭತ್ಯೆ 


ಕಾರಣ 


[| 
| ಪಾವತಿಸಲಾಗುತ್ತಿದೆ. ಅಡುಗೆ 


\ 
} 


| 
| 


ಆದರೆ 18 ರಿಂದ 40 ವರ್ಷ ವರ್ಷದೊಳಗಿನ ಎಲ್ಲಾ 
ಅಡುಗೆ ಸಿಬ್ಬಂದಿಗಳಿಗೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಶ್ರಮ್‌ 


ಯೋಗಿ Ko ಪಿಂಚಣಿ ಯೋಜನೆಯಡಿಯಲ್ಲಿ 
ನೋಂದಾಯಿಸಿಕೊಂಡು ಅಡುಗೆ ಸಿಬ್ಬಂದಿಗೆ 60 ವರ್ಷ 


ಸೌಲ 
ಅಡುಗೆ ಸಿಬ್ಬಂದಿಗಳನ್ನು ನೋಂದಾಯಿಸಲು ಕ್ರಮವಹಿಸಲಾಗಿದ. 


ಅಡುಗೆ ಸಿಬ್ಬಂದಿಗಳಿಗೆ ಕರ್ತವ್ಯದ ಅವಧಿಯಲ್ಲಿ 
ಅಪಘಾತ/ಅವಘಡ ಸಂಭವಿಸಿದ್ದಲ್ಲಿ ಈ ಕೆಳಕಂಡಂತೆ ಪರಿಹಾರ 
ಒದಗಿಸಲಾಗುತ್ತದೆ. 


೪ ಸರ್ಕಾರದ ಆದೇಶ ಸಂಖ್ಯೆ : ಇಡಿ 92 ಎಂ.ಎಂ.ಎಸ್‌ 
2009, ಬೆಂಗಳೂರು. ದಿನಾಂಕ : 22.02.2010 (ಇಡಿ 
ಸ್ಪೀಮರ(ಯುನಿಕ್‌) 2010, ದಿನಾಂಕ : 22.02.2009) 


ರನ್ವಯ ಅಡುಗೆ ಸಿಬ್ಬಂದಿಯವರು ಅಡುಗೆ ಕೆಲಸ; 
ನಿರ್ವಹಿಸುವ ಸಂದರ್ಭದಲ್ಲಿ ಸುಟ್ಟಗಾಯಗಳಾಗಿದಲ್ಲಿ | 


ರೂ.30,000/-, ಶಾಶ್ವತ ಅಂಗವಿಕಲತೆ ಉಂಟಾದಲ್ಲಿ 
ಗರಿಷ್ಟ ರೂ.75,000/- ಮತ್ತು ಸುಟ್ಟಗಾಯಗಳಾಗಿ 


ಮರಣ ಹೊಂದಿದ ಸಂದರ್ಭದಲ್ಲಿ ರೂ.1,00,000/-ಗಳ | 


ಪರಿಹಾರವನ್ನು ನೀಡಲಾಗುತ್ತಿದೆ. 


ಆರೋಗ್ಯ ಮತು ಕುಟುಂಬ ಕಲ್ಲ್ದಾಣ ಇಲಾಖೆಯ |; 


pY 


ವತಿಯಿಂದ ಅನುಷ್ಠಾನಗೊಂಡಿರುವ 'ಆಯುಷಾನ್‌ ಭಾರತ್‌ ; 
| ಆರೋಗ್ಯ ಕರ್ನಾಟಕ” ಯೋಜನೆಯಡಿ ಅಡುಗೆಯವರು 
ನೋಂದಾಯಿಸಿಕೊಂಡು ಹೆಲ್‌ಕಾರ್ಡ್‌ ಪಡೆದು ಉಚಿತ ಆರೋಗ್ಯ 


ಸೇವೆಗಳನ್ನು ಪಡೆಯಬಹುದಾಗಿದೆ. 


ಇಷಪಿ 40 ಎಂಎಂಎಸ್‌ 2020 


ಎನ್‌ ್‌್‌ 
1ಎಸ್‌. ಸುರೇಶ್‌ ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು 


\ 


ಪೂರ್ಣಗೊಂಡ ನಂತರ ಮಾಸಿಕ ರೂ 3000/-ಗಳ ಪಿಂಚಣಿ ; 


ಲಭ್ಯವನ್ನು ಪಡಯಲು ಅವಕಾಶವಿದ್ದು ಈ ಯೋಜನೆಯಡಿ ; 


